ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1131 
ಸದಸ್ಯರ ಹೆಸರು | ಸ ಡಾ: ಚಂದ್ರಶೇಖರ ಬಿ.ಪಾಟೀಲ 
' (ಪದವೀಧರರ ಕ್ಷೇತ್ರ 
. ಉತ್ತರಿಸಬೇಕಾದ ದಿನಾಂಕ : 07.03.2022 
ಉತ್ತರಿಸುವ ಸಚವರು § ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವರು 


ಬೀದರ್‌ ಜಿಲ್ಲೆಯ ಬಸವಕಲ್ಲಾ 
ತಾಲ್ಲೂಕಿನ ಮುಡಬಿ ಸರ್ಕಾರಿ ಪದವಿ 
ಪೂರ್ವ ಕಾಲೇಜಿಗೆ ಮೂಲಭೂತ 
ಸೌಕರ್ಯ ಇಲ್ಲದಿರುವುದರಿಂದ 
ವಿದ್ಯಾರ್ಥಿಗಳಿಗೆ : 

ತೊಂದರೆಯಾಗುತ್ತಿರುವುದು ಸರ್ಕಾರೆದ 
ಗಮನಕ್ಕೆ ಬಂದಿದೆಯೇ. 


ಬಂದಿದ್ದಲ್ಲಿ, ಮೂಲಭೂತ ಸೌಕರ್ಯ 
ಒದಗಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮುಡಬಿ, 
ಬೀದರ್‌ ಜಿಲ್ಲೆ ಈ ಕಾಲೇಜಿಗೆ ನಬಾರ್ಡ್‌ 
ಸಹಯೋಗದ 2018-19ನೇ ಸಾಲಿನ ಆರ್‌ಐಡಿಎಫ್‌- 
24ರ ಯೋಜನೆಯಡಿ ರೂ.55.00 ಲಕ್ಷ ಮೊತ್ತದ 02 
ಹೆಚ್ಚುವರಿ ತರಗತಿ ಕೊಠಡಿ 02 ಶೌಚಾಲಯ” ಬ್ಲಾಕ್‌ 
ನಿರ್ಮಾಣ ಕಾಮಗಾರಿಗೆ ಅನುಮೋದನೆ ನೀಡ 
ಅನುದಾನ ಬಿಡುಗಡೆ ಮಾಡಲಾಗಿದೆ. ಕಾಮಗಾಗಿ 
ಮುಕ್ತಾಯಗೊಂಡಿದೆ. 


ಕಲ್ಲಾ ಕರ್ನಾಟಕ ಪ್ರದೇಶಾಭಿವ ೈದ್ಧಿ ಮಂಡಳಿ 
(ೆ.ಕೆ.ಆರ್‌.ಡಿ.ಬಿ)ವತಿಯಿಂದ ಸದರಿ ಕಾಜೇಜಿಗೆ 
ಪೀಠೋಪಕರಣಗಳನ್ನು ಒದಗಿಸಲಾಗಿದೆ. 


2022-23ನೇ ಸಾಲಿಗೆ ಸಂಪೂರ್ಣ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಕ್ರಿಯಾ 
ಯೋಜನೆಯನ್ನು: ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವ್ಯ 
ಮಂಡಳಿಗೆ (ಕೆ. ಕೇಆರ್‌.ಿ.ಬು) ಸ ಸಲ್ಲಿಸಿದ್ದುಅನುಮೋದ 
ನೀರೀಕ್ಷಣೆಯಲ್ಲಿದೆ. 


ಮುಂದುವರೆದು ರಾಜವಲಯ Ws 
ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ ಲಭ್ಯತೆ 
ಹಾಗೂ” ಅಗತ್ಯತೆಗೆ ಅನುಗುಣವಾಗಿ ಹಂತಹಂತವಾಗಿ 
ಆದ್ಯತೆ ಅನುಸಾರ. ರಾಜ ದಾದ್ಯಂತ ಶಾಲಾ-ಕಾಲೇಜುಗಳ 
ಕಟ್ಟಡ ನಿರ್ಮಾಣ/ದುರಸ್ಥಿ ಕಾರ್ಯಕೈಗೊಳ್ಳಲು 
ಕಮೆವಹಿಸಲಾಗುತ್ತಿದೆ. 


ಇಪಿ: 76 ಯೋಸಕ 2022 


